ಪ್ರ 


ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು : ಶ್ರೀಮತಿ ಭಾರತಿ ಶೆಟ್ಟಿ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 251 


ಉತ್ತರಿಸಬೇಕಾದ ದಿನಾಂಕ" : 14.09.2021 


f ಉತ್ತರ 


Ne 


ಸರ್ಕಾರವು] ಕೇಂದ್ರಸರ್ಕಾರವು ಪ್ರತ್ಯೇಕ ಸಹಕಾರಿ ಸಚಿವಾಲಯ 'ಸೈಜಿಸಿದ್ದು, ಸಹಕಾರ ಕ್ಷೇತ್ರದ 


ದ್ರ 
ಪ್ರತ್ಯೇಕ ಸಹಕಾರಿ | ಬಲವರ್ಧನೆಗಾಗಿ ಕೇಂದ್ರ ಸರ್ಕಾರದ ಸಹಕಾರ ಸಚಿವರಿಗೆ ಕೆಳಕಂಡ ಅಂಶಗಳ ಬಗ್ಗೆ 
ಸಚಿವಾಲಯ ಮನವಿ ಸಲ್ಲಿಸಲಾಗಿದೆ. 

ಸೈಜಿಸಿರುವುದರಿಂದ, » ಸಹಕಾರ ಅಭಿವೃದ್ಧಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಸಹಕಾರಿ ಕ್ಷೇತ್ರವನ್ನು 
ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರ ಬಲಪಡಿಸಲು ಹಾಗೂ ಗ್ರಾಮೀಣ ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸಲು 
ವಿಸ್ತರಣೆಗೆ ರಾಜ್ಯ | ಅನುಕೂಲವಾಗುವಂತೆ ರಾಷ್ಟ್ರಮಟ್ಟದಲ್ಲಿ ಸಂಸ್ಥೆಯೊಂದನ್ನು ಸ್ಥಾಪಿಸುವುದು. 
ಸರ್ಕಾರದ ಕ್ರಮಗಳೇನು; | . ಬಹುರಾಜ್ಯ ವ್ಯಾಪ್ತಿಯ ಸಹಕಾರ ಸಂಘಗಳ ಸಹಕಾರದೊಂದಿಗೆ ಕೃಷಿ 


ಉತ್ಸನ್ನಗಳು ಸೇರಿದಂತೆ, ಸಹಕಾರಿ ಸಂಘಗಳ ಮೂಲಕ ಸಂಗೃಹಿಸಲಾಗುವ ಕಿರು 

ಅರಣ್ಯ ಉತ್ಪನ್ನಗಳು ಮತ್ತು ಕಚ್ಛಾ ಸಾಮಾಗ್ರಿಗಳನ್ನು ಸಂಸ್ಕರಿಸಿ, 
ಮೌಲ್ಯವರ್ಧನೆಗೊಳಿಸಿ ಉತ್ಸನ್ನಗಳ ಬೇಡಿಕೆ ಹೆಚ್ಚಿಸಲು ಅಂತರ್ರಾಜ್ಯ ಮತ್ತು 
ಅಂತಾರಾಷ್ಟೀಯ ಮಾರುಕಟ್ಟೆ. ಒದಗಿಸುವ ಮೂಲಕ ಉತ್ತಮ ಧಾರಣೆ 
ದೊರೆಯಲು ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ರೂಪಿಸುವುದು. 

> ಕೃಷಿ ಉತ್ಪನ್ನ ಸೇರಿದಂತೆ, ಹೈನುಗಾರಿಕೆ ಮತ್ತು ಕೃಷಿ ಸಂಬಂಧಿತ ಉಪ 
ಚಟವಟಿಕೆಗಳಲ್ಲಿ ಆಧುನಿಕ ತಂತ್ರಜ್ಞಾನ ಅಳವಡಿಸುವ ಮೂಲಕ ಕಡಿಮೆ ವೆಚ್ಚದಲ್ಲಿ 
ಹೆಚ್ಚಿನ ಕೃಷಿ ಇಳುವರಿ ತರುವಂತಹ ಕಾರ್ಯಕ್ರಮಗಳನ್ನು ರೂಪಿಸುವುದು. 

. ಇದಕ್ಕಾಗಿ ರೈತರಿಗೆ -ಬೇಕಾಗುವ' ತಾಂತ್ರಿಕ ಸೌಲಭ್ಯಗಳನ್ನು ಒದಗಿಸಲು 
ಸಹಕರಿಸುವುದು. 

> ಆದಾಯ ತೆರಿಗೆ ಕಲಂ 80೩ ವಿನಾಯಿತಿಯನ್ನು ಪ್ರಸ್ತುತ ಪ್ರಾಥಮಿಕ ಕೃಷಿ ಪತ್ತಿನ 
ಸಹಕಾರ ಸಂಘ (ಪ್ಯಾಕ್ಸ್‌ ಮತ್ತು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ (ಪಿಕಾರ್ಡ್‌)ಗಳಿಗೆ ಮಾತ್ರ ನೀಡಲಾಗುತ್ತಿದ್ದು, ಎಲ್ಲಾ 
ರೀತಿಯ ಸಹಕಾರ ಸಂಘಗಳಿಗೂ ವಿಸ್ತರಿಸುವುದು. 

» ಸಹಕಾರ ಸಂಸ್ಥೆಗಳಲ್ಲಿ ಪಾರದರ್ಶಕತೆ ಮತ್ತು ಪರಿಣಾಮಕಾರಿಯಾಗಿ 
ಕಾರ್ಯನಿರ್ವಹಣೆ ನಿಟ್ಟಿನಲ್ಲಿ ತಂತ್ರಜ್ಞಾನ ಉನ್ನತೀಕರಣಕ್ಕಾಗಿ ಕೇಂದ್ರ ಸರ್ಕಾರದ 
ನೆರವು ಮತ್ತು ಆರ್ಥಿಕ ಸಹಾಯ ಕೋರಲಾಗಿದೆ. 


(ಅ) 


ಖಾಸಗಿ ಕ್ಷತ್ರ ಎವಿಧ 


ರಂಗಗಳಲ್ಲಿ 
ಸ್ಥಾಮಿತ್ವ 
ಬಂಡವಾಳ 
ಮೂಲಕ 


ರಾಜ್ಯ ಸರ್ಕಾರವು ಸಹಕಾರ ಕ್ಷೇತ್ರದ ಬಲವರ್ಧನೆಗೆ ಸಹಕಾರ ಕ್ಷೇತದ ವಿವಿಧ 

ವಿಪರೀತ | ವಲಯದ ಸಹಕಾರ ಸಂಘಗಳಿಗೆ ಆಯವ್ಯಯದಲ್ಲಿ ಅವಕಾಶ ಕಲ್ಲಿಸುವ ಮೂಲಕ 
ಭಾರಿ | ಪ್ರೋತ್ಸಾಹ ನೀಡುತ್ತಿದೆ. | 

ಹೂಡಿಕೆ 


H 
ಮ 


pS 


ತ್ಸ್‌ಯಾಗುತ್ತರವ 


ಹಿನ್ನೆಲೆಯಲ್ಲಿ ಸಹಕಾರ 


ಕ್ಷೇತ್ರವನ್ನು 
ಸಮನಾಂತರವಾಗಿ 
ಬಲಪಡಿಸುವ 
ಸರ್ಕಾರದ | 
ಚಿಂತನೆಗಳೇನು; 


ಬಗ್ಗೆ 


ಬಡ್ಡಿದರದಲ್ಲಿ ಹಾಗೂ ಮಧ್ಯಮಾವಧಿ ಮತ್ತು ದೀರ್ಫಾವಧಿ ಸಾಲವನ್ನು ಶೇ3 ರ 


| ಮಂಡಳಿಯೊಂದಿಗೆ ಗೌರವಾನ್ನಿತ ಪ್ರಧಾನ ಮಂತ್ರಿಗಳು ವಿಡಿಯೋ ಸಂವಾದ ಮೂಲಕ 


ಸರ್ಕಾರದ ಉತ್ತೇಜನದೊಂದಿಗೆ ರಾಜ್ಯದಲ್ಲಿ ಸುಮಾರು 900 ಪ್ಯಾಕ್ಸ್‌ಗಳಲ್ಲಿ ಈ ಯೋಜನೆ 


ಸಪರ ಸಂಘಗಳ್ಸ್‌ ಸಷ ಇಹವಡ್‌ಗ ಸಾಲ ಪಡೆಯವಕೈತಾಗ ರೂ.3 ಕ್ಯ 
ಲಕ್ಷದವರೆಗೂ ಹೈನುಗಾರಿಕೆಗೆ - ಒಳಗೊಂಡಂತೆ ಅಲ್ಲಾವಧಿ ಕೃಷಿ ಸಾಲವನ್ನು ಶೂನ್ಯ 


ಬಡ್ಡಿದರದಲ್ಲಿ ರೂ.10.00 ಲಕ್ಷದವರೆಗೂ ನೀಡುವ ಮೂಲಕ ಕೃಷಿಗೆ ಆಧ್ಯತೆ 
ನೀಡಲಾಗಿದೆ. ಬಡ್ಡಿ ಸಹಾಯಧನವನ್ನು ಸರ್ಕಾರವೇ ಭರಿಸುತ್ತಿದ್ದು, ಇದಕ್ಕಾಗಿ ಪ್ರತಿವರ್ಷ 
ರೂ.1100.00 ಕೋಟಿಗೂ ಹೆಚ್ಚಿನ ಮೊತ್ತವನ್ನು ಆಯವ್ಯಯದಲ್ಲಿ ಅವಕಾಶ 
ಕಲ್ಪಿಸಲಾಗುತ್ತಿದೆ. ; 


ಶೂನ್ಯ ಬಡ್ಡಿದರದಲ್ಲಿ ಮಹಿಳಾ ಸ್ವ-ಸಹಾಯ ಸಂಘಗಳಿಗೆ ಹಾಗೂ ಶೇ 4ರ 
ಬಡ್ಡಿದರದಲ್ಲಿ ಪುರುಷ ಸ್ವ-ಸಹಾಯ ಸಂಘಗಳಿಗೆ ರೂ.5.00 ಲಕ್ಷದವರೆಗೆ ಸಾಲ 
ನೀಡಲಾಗುತ್ತಿದ್ದು, ಗ್ರಾಮೀಣ ಪ್ರದೇಶದ ಮಹಿಳೆಯರು ಹಾಗೂ ನಿರುದ್ಯೋಗ ಪುರುಷರಿಗೆ 
ಸ್ವ-ಉದ್ಯೋಗ ಹಾಗೂ ಆದಾಯೋತ್ಸನ್ನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು 
ಆರ್ಥಿಕವಾಗಿ ಸದೃಢಗೊಳಿಸಲು ಆಧ್ಯತೆ ನೀಡಲಾಗಿದೆ ಹಾಗೂ ಬಡ್ಡಿ ಸಹಾಯಧನವನ್ನು 
ಸರ್ಕಾರವೇ ಭರಿಸುತ್ತಿದ್ದು ಇದಕ್ಕಾಗಿ ಪ್ರತಿವರ್ಷ ಆಯವ್ಯಯದಲ್ಲಿ ಅವಕಾಶ 
ಕಲ್ಪಿಸಲಾಗುತ್ತಿದೆ. 
ರೈತರ ಕೊಯ್ಲೋತ್ತರ ಕೃಷಿ ಚಟುವಟಿಕೆಗಳಿಗೆ ಮತ್ತು ರೈತರ ಉತ್ಪನ್ನಗಳಿಗೆ 
ಉತ್ತಮ ಧಾರಣೆ ದೊರೆಯಲು ಅನುಕೂಲವಾಗುವಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಸಂಘಗಳನ್ನು ಬಹು ಸೇವಾ ಸಂಸ್ಥೆಗಳಾಗಿ ಅಭಿವೃದ್ದಿ ಪಡಿಸಿ (PACS as multi 
Service Centre), PACS ಳಲ್ಲಿ ಮೂಲಭೂತ ಸೌಲಭ್ಯ ಒದಗಿಸಲು ಗೋಡೌನ್‌, 
ಶೀಥಲೀಕೇಂದ್ರ ನಿರ್ಮಾಣ ಮಾಡಲು ಮತ್ತು ರೈತ ಸೇವಾ ಕೇಂದ್ರಗಳಾಗಿ ಅಭಿವೃದ್ಧಿ 
ಪಡಿಸಲು ಕೇಂದ್ರ ಸರ್ಕಾರದ (NABARD) ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ (ಶೇ.4) 
ಸಾಲ ಒದಗಿಸಲಾಗುತ್ತಿದೆ. ಈ ಯೋಜನೆಗೆ Ag Infrastructure Fund (ತಿ 
ಯೋಜನೆಗೆ ಗರಿಷ್ಟ ರೂ.200: ಕೋಟವರೆಗೆ) ಸಂಯೋಜನೆಯೊಂದಿಗೆ 
ಅಳವಡಿಸಿಕೊಂಡಲ್ಲಿ ನಿವ್ಗಳ ಶೇ.1 ರಷ್ಟಾಗುತ್ತದೆ. 


ಕರ್ನಾಟಕದಲ್ಲಿ ಹಾಸನ ಜಿಲ್ಲೆಯ ಉಗನಿ PAಲS ಆಡಳಿತ 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಬಹು ಸೇವಾ ಸಂಸ್ಥೆಗಳಾಗಿ ಅಭಿವೃದ್ಧಿ 
ಪಡಿಸುವ (PACS a5 mul service entre) ಯೋಜನೆಯಲ್ಲಿ ' ರಾಷ್ಟ್ರದಲ್ಲಿ 
ಪ್ರಥಮವಾಗಿ ಪ್ರಾರಂಭಿಸಿದ್ದು, ರಾಜ್ಯಕ್ಕೆ M ಹೆಮ್ಮೆಯ ವಿಷಯವಾಗಿರುತ್ತದೆ. ರಾಜ್ಯ 
ಪ್ರಾರಂಭಿಸಲಾಗಿದೆ. 


ರಾಜ್ಯವು ಹೈನು ಅಭಿವೃದ್ಧಿಯಲ್ಲಿ ರಾಷ್ಟ್ರದಲ್ಲಿ ಎರಡನೇ ಸ್ಥಾನದಲ್ಲಿದ್ದು, ಪ್ರತಿ ದಿನ 
ಸುಮಾರು 81 ಲಕ್ಷ ಲೀಟರ್‌ ಹಾಲು ಉತ್ಪಾದಕರಿಂದ ಸಂಗ್ರಹಿಸಲಾಗುತ್ತಿದ್ದು, ಸದಸ್ಯರು 
ಸಂಘಗಳಿಗೆ ಸರಬರಾಜು ಮಾಡುವ ಪ್ರತಿ ಲೀಟರ್‌ ಹಾಲಿಗೆ ರೂ5/- ಗಳ 
ಪ್ರೋತ್ರಾಹಧನವನ್ನು ನೀಡಿ ಸಹಕಾರ ಕ್ಷೇತ್ರವನ್ನು ಸರ್ಕಾರವು ಬಲಪಡಿಸುತ್ತಿದೆ. 


ೈತರ ಕೃಷಿ ಉತ್ಸನ್ನಗಳನ್ನು ಗೋದಾಮುಗಳಲ್ಲಿ ಸಂಗ್ರಹಿಸಿ ಉತ್ತಮ ಧಾರಣೆ 
ದೊರೆಯಲು ಅನುಕೂಲವಾಗುವಂತೆ ಸಂಗ್ರಹಣಾ ಶುಲ್ಕದಲ್ಲಿ ಸಾಮಾನ್ಯ ಸದಸ್ಯರಿಗೆ 
ಶೇ.25 ಮತ್ತು ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಸದಸ್ಯರಿಗೆ ಶೇ.50 ರಷ್ಟು 
ವಿನಾಯಿತಿ ನೀಡಲಾಗುತ್ತಿದೆ. 


ರೆ 


(ಇ) 


ಇದೇ ಸಂದರ್ಭದಲ್ಲಿ 
ಸಹಕಾರಿ 
ಲೆಕ್ಕಪರಿಶೋಧನಾ 
ಇಲಾಖೆಯನ್ನು ಯಾವ 
ರೀತಿಯಲ್ಲಿ ' ಮತ್ತಷ್ಟು 
ಸದೃಢ ಪಡಿಸಲಾಗುತ್ತದೆ? 


ಸಹಾರ ಸಂಘಗ ರಷಕಕಾಧನಾ ಇಲಾಖೆಯನ್ನು ಸ ಗವ 
ಉದ್ದೇಶದಿಂದ 402 ಲೆಕ್ಕ ಪರಿಶೋಧಕರ ಹುದ್ದೆಗಳ ನೇಮಕಾತಿಗೆ ಕ್ರಮವಿಡಲಾಗುತ್ತಿದೆ. 


| ಐನರೆ ಒದಗಿಸುವುದು) 


ಸಂಖ್ಯೆ ಸಒ 237 ಸಿಎಲ್‌ಎಸ್‌ 


2021 


ತಿ-ಓ- a (ym 
(ಎಸ್‌.ಟಿ ಸೋಮಶೇಖರ್‌) 
ಸಹಕಾರ ಸಚಿವರು 


| 
| 
) 
\ 


